ಕರ್ನಾಟಿಕ ವಿಧಾನ ಪರಿಷತ್ತು . 


ಮಾನ್ಯ ಸದಸ್ಯರ ಹೆಸರು" 


ಪ್ರೀ ಎನ್‌.ರವಿಕುಮಾರ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 
113 , 


ಉತ್ತರಿಸಬೇಕಾದ ದಿನಾಂಕ 


16.02.2022 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಕು.ಸಂ೦ 


ಪ್ರಶ್ನೆ 


ಉತ್ತರ ' 


ಡಿ.ದೇವರಾಜ ಅರಸು ವಸತಿ 
ಯೋಜನೆಯ ಅನ್ವಯ 
ಕಳೆದ 3 ಮರ್ಷಗಳಲ್ಲಿ 


"| ರಾಜ್ಯದಲ್ಲಿ ನಿರ್ಮಿಸಲಾದ 


ಮನೆಗಳ: ಸಂಖ್ಯೆ 
(ಜಿಲ್ಲಾವಾರು 
ನೀಡುವುದು) 


ಐಷ್ಟು; 
ಖಿವರ 


ಡಿ. ದೇವರಾಜ್‌ ಅರಸು ಮಸತಿ ಯೋಜನೆಯಡಿ 2018-19 ರಿಂದ 
2020-21 ನೇ ಸಾಲಿನವರೆಗೆ ಒಟ್ಕಾರೆಯಾಗಿ 26461 ಫಲಾನುಭವಿಗಳನ್ನು 
ಆಯ್ಕೆ ಮಾಡಲಾಗಿದ್ದು, ಇವುಗಳಲ್ಲಿ .1026 ಮನೆಗಳು. 
ಪೂರ್ಣಗೊಂಡಿರುತ್ತವೆ. 4587 ಮನೆಗಳು ವಿವಿಧ ಹಂತದಲ್ಲಿ 
ಪ್ರಗತಿಯಲ್ಲಿದ್ದ, 20317 ಮನೆಗಳು ಪ್ರಾರಂಭವಾಗಬೇಕಿರುತ್ತವೆ 
ಉಳಿದಂತೆ 531 ಮನೆಗಳು ವಿವಿಧ ಕಾರಣಗಳಿಂದಾಗಿ ಬ್ಲಾಕ್‌ 
ಆಗಿರುತ್ತವೆ. ಜಿಲ್ದಾವಾರು ವಿವರ ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


' ಯೋಜನೆಯ 


ಡಿ.ದೇವರಾಜ ಅರಸು ವಸತಿ 
ಯೋಜನೆಯ ಅನ್ವಯ 
ಒಂದು ಮನೆಗೆ 
ನಿಗದಿಪಡಿಸಿದ ಮೊತ್ತವೆಷ್ಟು: 
ಕಳೆದ 3 ವರ್ಷಗಳಲ್ಲಿ ಈ 
' ಅನ್ನಯ 
ವೆಚ್ಚ ಮಾಡಿದ 
ಮೊತ್ತವೆಷ್ಟು; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ವಿವಿಧ ಇಲಾಖೆಗಳಿಂದ  ಅನುಷ್ಠಾನಗೊಳಿಸಲಾಗುತ್ತಿರುವ 
ಮನೆಗಳಿಗೆ ನಿಗಧಿಷಡಿಲಾದ ವೆಚ್ಚದ ವಿವರ ಕೆಳಕಂಡಂತಿದೆ. 
(ಸಹಾಯಧನ) 


ನಿಗಧಿಪಡಿಸಲಾದ ಘಟಕ ವೆಚ್ಚ 
' (ಲಕ್ಷಗಳಲ್ಲಿ) 
ರಾಜೀವ್‌ ಗಾಂಧಿ 
ನಿಗಮದಿಂದ 
ಸಾಮಾನ್ಯ ವರ್ಗ-1.20 
ಪರಿಶಿಷ್ಠ ಜಾತಿ/ಪ. 
ಪಂಗಡ- 1.50 


"220 


ಉಪ ಯೋಜನೆ 
ಇಲಾಖಾ 


ಪತಿಯಿಂದ 


ವಸತಿ ಇಲಾಖೆ 


ಚರ್ಮ ಕುಶಲ ಕರ್ಮಿಗಳು - - 
ಲಿಡ್ಕರ್‌ 
ಕೈಮಗ್ಗ 
| ಇಲಾಖೆ - . 
ಕೈಗಾರಿಕಾ ಮತ್ತು 'ವಾಣಿಜ್ಯ 
ಇಲಾಖೆ 
ದೇವದಾಸ” KSwoc ಇಲಾಖೆ 


ಮತ್ತು ಇಷಾ 1.20 100 


1.20 RE 00: 


ಶ್‌ 2} 
1.75 ಮತ್ತು NS 
(ಪಗರ) 2.00 


ಅಲೆ ಮಾರಿ/ಅರೆ ಅರೆ 
ಅಲೆಮಾರಿ 'ಜನಾಂಗದವರು | ' - 
-BCWDC ಇಲಾಖೆ 


2018-19 ರಿಂದ ಜನವರಿ 2022 ರ ಅಂತ್ಯದವರೆಗೆ ಹಿಂದಿನ 
ಶ್ರೇಣಿಯನ್ನೊಳಗೊಂಡಂತೆ ಡಿ. ದೇವರಾಜ ಅರಸು ವಸತಿ 
ಯೋಜನೆಯ(ವಸತಿ ಇಲಾಖಿ ಮತ್ತು ಇತರೆ ಇಲಾಖೆ) ಒಟ್ಕಾರೆ 
ರೂ.1517 ಕೋಟಿಗಳ ಮೊತ್ತವನ್ನು . ವಚ್ಚ ಮಾಡಲಾಗಿರುತ್ತದೆ. 
ಜಿಲ್ಲಾವಾರು ಮಾಹಿತಿ ಅಮುಬಂಧ-2 ರಲ್ಲಿ ಒದಗಿಸಲಾಗಿದೆ. 


120 


ಪ.ಸಂ ಪ್ರಶ್ನೆ . ನ ತರ 
- - - ' ಸವರ ಯೋಜನೆಯಡಿ ಮನೆಗಳನ್ನು ಫಲಾನುಭವಿಗಳೆ ಸ್ವತ 

2 ನಿರ್ಮಿಸಿ ' ಕೊಳ್ಳುತ್ತಿದ್ದ, ಕಳೆದ ಮೂರು 'ಪರ್ಷಗಳಲ್ಲಿ ಎನ್ನು 

ದ ಮ ಊಂ Mi 26461 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದ್ದು, 1026 

ಇ) ವಿತರಿಸಲಾಗಿದೆ ? (ಜಿಲ್ಲಾವಾರು ಮನೆಗಳನ್ನು ಫಲಾನುಭವಿಗಳು ಪೂರ್ಣಗೊಳಿಸಿಕೊಂಡಿದ್ದು, 4587 

ವಿವರ ನೀಡುವುದು) ks ಮನೆಗಳು - ವಿವಿಧ 'ಹಂತ ಪ್ರಗತಿಯಲ್ಲಿದ್ದು, ' ಉಳಿದ" 20317 

ನಾ, ಮನೆಗಳನ್ನು ಫಲಾನುಭವಿಗಳು _ಪಾರಂಬಿಸಬೇಣಾಗಿದೆ. 1 


| ಔಲ್ಲಾವಾರು ವಿವರಬನ್ನು ಅಸುಬರಧ- 1ರಲ್ಲಿ ಒದಗಿಸಲಾಗಿದೆ. 
ಸ೦ಖ್ಯೆ :ವಇ 30 ಹೆಚ್‌ಎಎಂ 2022 


|p | 
ಭಾ 
“(ವಿ ಸೋಮಣ್ಯ ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು - 


ಡಿ ದೆ ರಾಜ ಅರಸು ವಸತಿ ಯೋಜನೆಯಡಿ 2018-2019ನೇ ಸ 


ಅನುಬಂಧ-] 


3 


ಸಾಲಿನಿಂದ ಈವರೆವಿಗೂ ರಾಜ್ಯದಲ್ಲಿ" ನಿರ್ಮಿಸಲಾದ ಮನೆಗಳ ವಿವರ, 


Wl District Approved | Complete | Foundation | Lintel | Roof Total Unstarted | Block 

1 "2 3 4 5 8 9 

Bapalkot 121 20 | 12 8 65 - 2 
Ballari 51 4 yi 3 30 Me 1 
Belagavi 1016 72 58 802 9 
Bengalurs Rural 6 Er 76 2 
Bengaluru Urban 16 [23 6 3 1 
Bidar 432 12 120 E 244 2 
Chamarajanagar 78 6 | 21 44 [) 
ees CN EN 26 ] 
Chikkamagaluru 67 5 ೨ 1 56 0 
Chitradurga | 3694 | 69 475 183 99 _] 7. 7607 261 
[DakshinaKannada | 1 1 0] 0 0 
Davanagere 883 20 26 16 781 28 
Dharwad 35 4 § 2 24 0 
Gadag 2 [U8] 10 3 21 0 
Hassan 638 3 Tso [7 576 3 
Haveri 98 4 11 9 68 2 
[Kalaburagi 482 | 98 73 38 240 3. 
[Kodagu aT) 4 0 0 0 4 0 
Kolar 140 13 35 9 74 0 
20 77 50 88 2 

p- ೬ 4 11 0 

75 1239 18 

7 60 4 

1 17 1 

3 241 0 
7466 189 

2 0 

1 0 

75 2 

7 ' 177 1 

253 2 

7 5 7 20317 531 


ದೇವರಾಜು ಅರಸು ವಸತಿ ಯೋಜನೆಯಡಿ 2018-19 ರಿಂದ 2021-22ನೇ 
ಸಾಲಿನ ಜನವರಿ -2022ರ ಅಂತ್ಯಕ್ಕೆ (ವಸತಿ & ಇಲಾಖೆ) ಬಿಡುಗಡೆಯಾದ 


"ಅನುದಾನದ ಜಿಲ್ಲಾವಾರು ವಿವರ 


iCQ-113 ಅನುಬಂಧ -2 
SE 

[ಜಿಲ್ಲೆ ಮೊಡ 
[ಬಾಗಲಕೋಟೆ 9.25 
ಬಳ್ಳಾರಿ 1.58 
ಬೆಳಗಾವಿ 31.69 
ಬೆಂಗಳೂರು ಗ್ರಾಮಾಂತರ 4.57 
ಬೆಂಗಳೂರು ನಗರ \ 0.44 
ಬೀದರ್‌ 10.65 
ಚಾಮರಾಜನಗರ 2.04 
ಚಿಕ್ಕಬಳ್ಳಾಪುರ 537] 
ಚಿಕ್ಕಮಗಳೂರು 1.39 
ಚಿತ್ರದುರ್ಗ 13.63 
(ದಕ್ಷಿಣ ಕನ್ನಡ 0.20 
ದಾವಣಗೆರೆ 4.00 
ಧಾರವಾಡ 3.62 
ಗದಗ 3.76 
ಹಾಸನ 1.56 
ಹಾವೇರಿ ) 9.38 
ಕಲಬುದಗಿ } r 16.51 
ಕೊಡಗು 3 0.44 
ಕೋಲಾರದ. A 2.19 
ಕೊಪಳ ರ k 8.61 
ಮೆಂಡ್ಯ 4.17 
ಮೈಸೂರು 4.85 
ರಾಯೆಚೊರು - 8.10 
ರಾಮನಗರ .. 3.74 
ಶಿವಮೊಗ § 
ತುಮಕೂರು - 
ಉಡುಪಿ 
ಉತ್ತರಕನ್ನಡ 
ವಿಜಯನಗರ 

ವಿಜಯಪುರ 
ಯಾದಗಿರಿ 


